ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 571 
ಸದಸ್ಯರ ಹೆಸರು : ಶ್ರೀ ಪಿಆರ್‌. ರಮೇಶ್‌ (ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖಾ ಸಚಿವರು. 
ಉತ್ತರಿಸಬೇಕಾದ ದಿನಾಂಕ ‘2 11/12/2020 
ಕ್ರ `ಘತರೆ 
ಸಂ. ಪ್ನ ್ಸ 
ಅ. ರಾಜ್ಯದ ಅಂಗನವಾಡಿ ಶಾಲೆಗಳಲ್ಲಿ ಮಕ್ಕಳ ರಾಜ್ಯದ ``'ಅಂಗನೆವಾಡಿ ``ಶಾಆಿಗಳಲ್ಲಿ ಮಕ್ಕಳ i 
ದೈನಂದಿನ ಹಾಜರಾತಿ ಪಡೆಯಲು ಯಾವ ವ್ಯವಸ್ಥೆ ದೈನಂದಿನ ಹಾಜರಾತಿಯನ್ನು ಹಾಜರಾತಿ ವಹಿಯ 1 
ಜಾರಿಯಲ್ಲಿದೆ; (ವಿವರ ನೀಡುವುದು) | ಮೂಲಕ ಪಡೆಯಲಾಗುತ್ತಿದೆ. | 
ಆಇತ್ತೀಚಿಗ ಅಂಗನವಾಡಿ ಶಾಠಗಳ್ಲ ಮಕ್ಕಳ ಕಾನಡ್‌ ರರ ರಣದರದ  ಆಂಗನವಾಡ i 
ದೈನಂದಿನ ಹಾಜರಾತಿ ಕಡಿಮೆ ಇದ್ದರೂ ಸಹ ಕೇಂದ್ರಗಳನ್ನು ತೆರೆದಿರುವುದಿಲ್ಲ. ಪೂರಕ ಪೌಷ್ಠಿಕ 
ಹೆಚ್ಚಿನ ಹಾಜರಾತಿ ತೋರಿಸುವ ಪ್ರಕರಣಗಳು ಆಹಾರವನ್ನು ಮನಗೆ ವಿತರಿಸಲಾಗುತ್ತಿದೆ. 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಪ್ರಕರಣಗಳ ವಿವರ ನೀಡುವುದು; 
ಇ. | ಅಂಗನವಾಡಿ ಶಾಲೆಗಳಲ್ಲಿ'ಮಕ್ಕಳ ದೈನಂದಿನ 
" | ಹಾಜರಾತಿ ಪಡೆಯಲು ಯಾವುದಾದರೂ 
ವೈಜ್ಞಾನಿಕ ಹಾಜರಾತಿ ವ್ಯವಸ್ಥೆ ಜಾರಿ ಮಾಡಲು 
ಇ ಇಲ್ಲ 
ಸರ್ಕಾರ ಚಿಂತಿಸಿದೆಯೇ? (ವಿವರ ನೀಡುವುದು) 


ಾಾ 
4 ಅಣ್ಣಾಸಾಹೇಬ್‌ ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತುವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಸಂಖ್ಯೆ ಮಮ 230 ಐಸಿಡಿ 2020 


